pa 


ಕರ್ನಾಟಕ ವಿಧಾನ ಪರಿಷತ್ತು 
ಚಿಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1322 (314) 
ಉತ್ತರಿಸುವ ದಿನಾಂಕ 03-02-2021 


ಮಾನ್ಯ ಸರಸರ ಹಸರ 


ಶ್ರೀ ಎನ್‌`ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಘತ್ತಕಸಾವ ಸಚವರು 


ದಾಯ ಸ 


ಚಿವರು 


5 ಪ್ನೆ ] ಉತ್ತರ | 
ಸಂ | § 
ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು 
ನಗರದಲ್ಲಿ ಆಸ್ತಿ ಖರೀದಿ ಮತ್ತು ಮಾರಾಟದ ಎಷ್ಟು 
-| (ಅ) | ಪ್ರಕ್ರಿಯೆಗಳು ನೋಂದಣಿಯಾಗಿವೆ; ವಿಭಾಗವಾರು | ಮಾಹಿತಿಯನ್ನು ಅನುಬಂಧ-1ರಲ್ಲಿ ನೀಡಿದೆ. 
ಮಾಹಿತಿ ನೀಡುವುದು ಇದರಿಂದ ಸಂಗ್ರಹವಾದ 
| ರಾಜಸ್ವ ಮೊತ್ತವೆಷ್ಟು; 
1 4 ಕೇಂದ್ರ ಮೌಲ್ಯ ನಾ 
ಕೇಂದ್ರ ಮೌಲ್ಯ ಮಾಪನ ಸಮಿತಿಯಿಂದ ಸಮಿತಿಯಿಂದ ನಿಗದಿ ಪಡಿಸಿದ ಮೊತ್ತಕ್ಕಿಂತ 
ನಿಗದಿ ಪಡಿಸಿದ ಮೊತ್ತಕ್ಕಿಂತ: ಕಡಿಮ ಮೊತ್ತಕ್ಕೆ | ಕಡಿಮೆ ಮೊತ್ತಕ್ಕೆ ನೋಂದಣಿ, ಮಾಡುವ 
ನೋಂದಣಿ ಮಾಡಿಸಿಕೊಳ್ಳುವ ಅಧಿಕಾರ ಉಪ ರ ಉಣ - ಮೋಂದಣಾಧಿಕಾರಿಗಳಿಗೆ 
| ನೋಂದಣಾಧಿಕಾರಿಗಳಿಗೆ ಇದೆಯೇ; ಬೆಳಗಾವಿ ಮ ಸಿ 
(ಅ) | ಉಪ  ನೋಂದಣಾಧಿಕಾರಿಯವರು 201ರಲ್ಲಿ | ್ಲಂದಣಾಧಿಕಾರಿಯವರು 201ರಲ್ಲಿ 
ಸರ್ವೆ ಸಂ 3928, 3929, 3929ಗ, 3929/2 ಸರ್ವೆ ಸಂ 3928. 3929, 3929/1, 
ಮತ್ತು 3929/5ನ್ನು ಕಡಿಮೆ ದರಕ್ಕೆ ನೋಂದಣೆ" | 3929/2 ಮತ್ತು 3929/5ನ್ನು ಕಡಿಮೆ ದರಕ್ಕೆ 
ಮಾಡುವ ಮೂಲಕ ಸರಕಾರಕ್ಕೆ ರೂ.9.56 ಕೋಟಿ | ನೋಂದಣಿ ಮಾಡುವ ಮೂಲಕ ಸರಕಾರಕ್ಕೆ 
ಮುದ್ರಾಂಕ ಶುಲ್ಕ ನಷ್ಟ ಉಂಟು ಮಾಡಿರುವುದು ರೂ.9.56 ಕೋಟಿ ಮುದ್ರಾಂಕ ಶುಲ್ಕ ನಷ್ಟ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಉಂಟು ಮಾಡಿರುವುದು, ಸರ್ಕಾರದ 


i 


ಗಮನಕ್ಕೆ ಬಂದಿರುತ್ತದೆ. 
kL. E 


-2- 


(ಇ) 


L 


ಸರ್ಕಾರಕ್ಕೆ ನಷ್ಟವಾದ ರೂ.9.56 ಕೋಟಿ 
ಮುದ್ರಾಂಕ .- -ಶುಲ್ಕವನ್ನು ಸಂಬಂಧಿತ 
ಅಧಿಕಾರಿಯಿಂದಲೇ ವಸೂಲಿ ಮಾಡಲು ಯಾವ 
ಕ್ರಮ ಕೈಗೊಂಡಿದೆ; ಸದರಿ ಅಧಿಕಾರಿಯನ್ನು 
ಅಮಾನತ್ತು ಮಾಡಲಾಗಿದೆಯೇ; ಈ ಕುರಿತು 
ಸರ್ಕಾರದ: ನಿಲುವೇನು? ' 


ಸರ್ಕಾರಕ್ಕೆ ನಷ್ಟವಾಗಿರುವ ಮರಾ 


ಶುಲ್ಕ ರೂ.56 ಕೋಟಿ ಮೊತ್ತವನ್ನು 


ಸಂಬಂಧಿತ ಅಧಿಕಾರಿಯಿಂದಲೇ ವಸೂಲಿ" 


ಮಾಡಲು ಆರೋಪಿತ 
ಕರ್ನಾಟಕೆ ನೋಂದಣಿ ನಿಯಮಗಳು, 
1965ರ ನಿಯಮ 170ರಡಿ ಸರ್ಕಾರಕ್ಕೆ 
ನಷ್ಟವಾಗಿರುವ ರಾಜಸ್ಥವನ್ನು ಏಕೆ ವಸೂಲು 
ಮಾಡಬಾರದು ಹಾಗೂ ಅವರನ್ನು 
ಸರ್ಕಾರದ ಸೇವೆಯಿಂದ ಏಕೆ ಅಮಾನತು 
ಮಾಡಬಾರದು ಎಂಬ ಬಗ್ಗೆ ಲಿಖಿತ ಹೇಳಿಕೆ 
ಸಲ್ಲಿಸುವಂತೆ ನೋಂದಣಿ 
ಮಹಾಪರಿವೀಕ್ಷಕರು' ಹಾಗೂ ಮುದ್ರಾಂಕಗಳ 
ಆಯುಕ್ತರವರ ಹಂತದಲ್ಲಿ ದಿನಾಂಕ: 
30-01-2021ರಂದು ಕಾರಣ ಕೇಳುವ 
ನೋಟೀಸ್‌ ಜಾರಿ ಮಾಡಲಾಗಿರುತ್ತದೆ 


ಅಧಿಕಾರಿಗೆ 


ಸಂಖ್ಯೆ: ಕಂಇ-ಎಂವಿನ್‌ಎಸ್‌ಎ-40/2021 


(ಅನುಬಂಧ-2).. 
- ್‌ [ [a 
ಹಲ 
ಬ 
(ರ್‌ ಅ 
ಕಂದಾಯ ಸಚಿವರು 


bp 


| anos -0) 


ಕರ್ನಾಟಕ ಸರ್ಕಾರ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 


2018-19 ರಿಂದ 2020-21 ನೇ ಸಾಲಿನ ವರೆಗೆ ಬೆಂಗಳೂರು ನಗರದಲ್ಲಿ ನೋಂದಣಿಯಾದ ಕ್ರಯ ದಸ್ತಾವೇಜುಗಳು ಹಾಗೂ ಸಂಗ್ರಹಣೆಯಾದ ರಾಜಸ್ಥದ ವಿವರ 


(ರೂ ಕೋಟಿಗಳಲ್ಲಿ) 
EN CN Li 
RENE ಜಿ 
ಸಂ ky ದಸ್ತಾವೇಜುಗಳ ಸಂಖ್ಯೆ ರಾಜಸ್ವ ದಸ್ತಾವೇಜುಗಳ ಸಂಖ್ಯೆ ರಾಜಸ್ವ ದಸ್ತಾವೇಜುಗಳ ಸಂಖ್ಯೆ ರಾಜಸ್ವ 
EN ES EN CN NS NN CN 
ee — 
ans 34378 803.32 3733S 74350 i538 ais] 


| ಗಾಂಧಿನಗರ) 35908] 919.421 29310] 876.78] 14324] 481.83] 
ಜಯನಗರ 38776] 1237191 36084] 1400.20 182691 703.69. 
| ರಾಜಾಜಿನಗರ 32813] 743.28) 27867] 733.75] 114600 371.40 

ಶಿವಾಜಿನಗರ | ___ 41505| 2033.88] 24157) 1238.88 


| ಶಿವಾಜಿನಗರ] 46115] 1952.45 
3, | 07990[ 5655.65 161981] 5798.20] S3594| 3239.99] 


ಳ್ಳ 


ಸುಖಂ 0 


ಳನ್ನಾ'ಟಕೆ ' ಸಗಂ"ದ 
ನೋಂದಣಿ ಮಜ್ಲು ಮಗಬ್ರೂಂಕ ಇಲಾ 


ಸಂಸಸ್ವೆ: AUDI LOLI DOL 18-25 


ನೋಂದಣಿ ಮಹಾಪರಿವೀಳ್ನಳರು ಮುತ್ತು 
ಮುದ್ಧಾಂಕಗಳ ಆಯುಳ್ತಿರಣರ ಕಛೇರಿ, 
ಕಂದಾಯ ಭವನ, 8ನೇ ಮಹಡಿ, 
ಕೆಂಖೇಗೌಡ ರಸ್ತೆ, ಬೆಂಗಳೂರು-09 
ದಿಸಾ೦8:30--81-2021. 


ಕಾರಣ ಕೇಳುವ ನೋಟೀಸು 
ನಿಷಯ: ಶ್ರೀ ವಿಷ್ಣುಶೀರ್ಥ ಉಪನೋಂದಣಾಧಿಕಾರಿಗಳು,. ಉ.ನೋ.ಕ. ಬೆಳಗಾವಿ 
ರವರು ದಸ್ತಾವೇಜುಗಳನ್ನು ಅಪಮೌಲ್ಯಗೊಳಿಸಿ ನೋಂದಣಿ ಮಾಡಿ 
ಸರ್ಕಾರಕ್ಕೆ ರಾಜಸ್ವ ನಷ್ಟ ಉಂಟು ಮಾಡಿರುವ ಬಗ್ಗೆ. 4 


ಉಲ್ಲೇಖ. ಮಹಾಲೇಖಪಾಲರ ಪತ್ರ ಸಂಖ್ಯೆ: AG(E&RSAYRS ISD 
& RFIBIDC-01/2018-19/187 4t:09-01-2019. 
2, ಈ ಕಛೇರಿಯ ಸಮ ಸಂಖ್ಯೆ ಪತ್ರ ದಿನಾಂಕ:16-01-2019. 
3. ಜಿನೋ.ಕ ಬೆಳಗಾವಿ ರವರ ಪತ್ರ ಸಂಖ್ಯೆ:-ಎಯುಡಿ/29/18-19/ 
ಡಿಸಿ-01/18-19, ದಿನಾಂಕ:16-01-2019. 
4. ವಿಧಾನ ಪರಿಷತ್ತಿನ ಸಚಿವಾಲಯ ಸಂಖ್ಯೆಕವಿಪ:314:143 ನೇ ಅ. 
2021, ದಿನಾಂಕ:23-01-2021. 
K ¥ kkk § 
ಮೇಲ್ಲಂಡ ವಿಷಯಕ್ಕೆ “ಸಂಬಂಧಿಸಿದಂತೆ, ಚಿಳಗಾವಿ ಉಪನೋಂದಣಿ ಕಛೇರಿಯನ್ನು 
ಮಹಾಲೇಖಪಾಲರು ಬೆಂಗಳೂರು ಇವರು 2018-19 ನೇ ಸಾಲಿಗೆ ತಪಾಸಣೆ ನಡೆಸಿ ಕಂಡಿಕೆ ಸಂಖ್ಯೆ 
(14/2015-18, ರಲ್ಲಿ 09 ದಸ್ತಾವೇಜುಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡಂತೆ ರಾಜಸ್ವ ನಷ್ಟ 
ಉಂಟಾಗಿರುತ್ತದೆ ಎಂದು ಆಕ್ಷೇಪಿಸಿರುತ್ತಾರೆ. ನಿ 


ಮ ಕಂಡಿಕೆ ಸಂಖ್ಯ ಜೆಡಿಎ ದಸ್ತಾವೇಜು ಸಂಖ್ಯೆ bos 
| 7 699/15-16 50135 
೫ 3727115-16 15 
3 —ensie | 7 
4 3730N15-16 3 
5 | MA/2015-18 3706/15-16 + 7 
6 37181516 337 
್ಯ | ISTE 554 | 
8 37471516 3 
3 I 3 INiS-16 [ 3755 
Total |. 255 


ಈ ಕುರಿಶು ಜಿಲ್ಲಾನೋಂಬಣಾಧಿಕಾದಿಗಳು ಉಲ್ಲೇಖ (4) ರಲ್ಲಿ ವೀಬ್ರ ಚಸಾ 
ನೋಂದಾಯಿಸುವ ಪೇಳಿ ಅಖಮೌಲ್ಯಗೊಳಿಸಿರುತ್ತಾರೆಂದು ನಿಣಯಿಸಿ ಕರ್ನಾಟಕಿ ಮುಬತ್ರಿಂಕ 
1957 ರ ಕಲಂ 46ಎ ಮಸ್ಚು ಸೋಂಬಣಿ ಯ್ದ 1908 ರ ಕಲಲ 80 ಗಡಿ ಪ್ರಕರಣ 
ದಾಖಲಿಸಿಕೊಂಡು ಕೊರತೆ ಶುಲ್ಕ ಒಟ್ಟು ೭ ರೂ.12.91,70, 763/- ಗಳಸ್ನು -ಸಂಬಂಭಪಟ್ಟ ಪೆಕ್ನಕಾರರಿಂದ 
ವಸೊಲಾಯಿಸಲು ಆದೇಶಿಸಿರುತಾದೆ. 


ಉಲ್ಲೇಖ (4) ರಲ್ಲಿ' ಈ ಕುರಿತು ಮಾನ್ಯ ವಿಭಾಪ ಪರಿಷತ್ತಿನ ಸದಸ್ಯರಾದ ಶ್ರೀ.ಎನ್‌.ರವಿಕುಮಾರ್‌ 


ರವರು ಸರ್ಕಾರಕ್ಕೆ ನಷ್ಟವಾದ ಮುದ್ರಾಂಕ ಬಲ ಮತ್ತು ಸೋಂದಣಿ ಶುಲ್ಕಗಳನ್ನು ಸಂಬಂಭಖಟ್ಟ 
ಅಧಿಕಾರಿಯಿಂದಲೇ ವಸೊಲು ಮಾಡಲು ಯಾವ ಕ್ಷಮ ಕೈಗೊಂಡಿದೆ? ಸದರಿ ಅಧಿಕಾರಿಯನ್ನು 


ಅಮಾನತ್ತು ಮಾಡಲಾಗಿದೆಯೇ ಎಂದು ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ314 ರಲ್ಲಿ ಮಾನ್ಯ ಕಂಬಾಯ 
ಸಚಿವರನ್ನು ಕೋರಿರುತ್ತಾರೆ. oo 


ಮೇಲೆ ತಿಳಿಸಿದ 09 ದಸ್ತಾವೇಜುಗಳಲ್ಲಿ ಮಾರ್ಗಸೂಚಿ ಬೆಲೆಯನ್ನು ಅಸುಸರಿಸದೇ 
ಅಪಮೌಲ್ಕಗೊಳಿಸಿ ಹಾಗೂ ನಿಮ್ಮ ನಿರ್ಲ ಕ್ಷತೆಯಿಂದ ದಸ್ತಾವೇಜಗಳನ್ನು ನೋಂದಣಿ "ಹಾಡಿ ಸರ್ಕಾರಕ್ಕೆ 
ಒಟ್ಟು ರೂ.1291, 70,763/- ರಸ್ತು. ' "ರಾಜಸ್ವ ನಷ್ಟ ಉಂಟು. "ಮಾಡಿರುತ್ತೀರಿ. ಇದರಲ್ಲಿ ನಿಮ್ಮ 


ಬೇಜವಾಬ್ದಾರಿತ 3ನ ಮತ್ತು ಕರ್ತವ್ಯ : “ನಿರ್ಲಕ್ಷತನ ಮೇಲ್ಗೋಿಕ್ಕೆ ಕಂಡುಬಂದಿರುತ್ತದೆ. ಆದ್ದರಿಂದ ಶ್ರೀ ' 


ವಿಷ್ಣುಶೀರ್ಥ. ಉಪನೋಂದಣಾದಿಕಾರಿಗಳು 'ಚೆಳಗಾವಿ ಆದ" ನಿಮ್ಮಿಂದಲೇ ಏಕೆ ಕರ್ನಾಟಕ "ನೋಂದಣಿ 
ನಿಯಮ 1965 ರ ನಿಯಮ 17 ರಡಿ ಕೊರತೆ ಮೊತ್ತವನ್ನು ವಸೂಲು ಮಾಡಬಾರದು ಹಾಗೂ 
ನಿಮ್ಮನ್ನು ಸೇವೆಯಿಂದ ಏಕೆ ಅಮಾನತ್ತುಗೊಳಿಸಬಾರದು? ನಂಬುದರೆ ಬಗ್ಗೆ. 07 ದಿನಗಳ ಒಳಗಾಗಿ ಈ 
ಕಛೇರಿಗೆ" ನಿಮ್ಮ ಸಮಜಾಯಿಷಿಯನ್ನು ಸಲ್ಲಿಸಲು ಸೂಚಿಸಿದೆ. 


ಸದರಿ ಅವಧಿ ಒಳಗಾಗಿ ನಿಮ್ಮಿಂದ ಯಾವುದೇ ಉತ್ತರ ಬಾರದಿದ್ದಲ್ಲಿ ಈ ಪ್ರಕರಣ 
೦ಬಂಧಿಸಿದಂತೆ ನೀವು ಹೇಳುವುದು ಏನೂ ಇಲ್ಲವೆಂದು ತಿಳಿದು ದರಿ ಕೊರತೆ "ಮೊತ್ತ ನಿಮ್ಮನ್ನು 
ಹೊಣೆಗಾರರನ್ನಾ ಗಿಸಿ ಅಂತಿಮ ಆದೇಶ ನೀಡಲಾಗುವುದು. 


|p PN 


ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
 ಮುದ್ರಾಂಕಗಳ ಆಯುಕ್ತರು, 
`ಜೆಂಗಳೂರು. 


ಇಪದಿಗೆ , 


ಶ್ರೀ ವಿಷ್ಣುಶೀರ್ಥ, ಉಪನೋಂದಣಾಧಿಕಾರಿಗಳು. ಉಪನೋಂದಣಿ ಕಣೀರಿ ಬೆಳಗಾವಿ. 


ಪೇಜುಗಳೆಷ (SN 


ಯೆ 
[5] 


